ಕರ್ನಾಟಕ ವಿಧಾನ ಪರಿಷತ್ತು 


ಚುಕೆ, ಗುರುತಿನ ಪ್ರಶ್ನೆ ಸ೦ಖ್ಯೆ : 1027 


ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


: 13.03.2020 


: ಶ್ರೀ ವಿಜಯ ಸಿಲಗ್‌ (ಸ್ನಳೀಯ ಸಂಸ್ಥೆಗಳ ಕೇತು) 
: ಮಾನ್ಯ ಪ್ರವಾಸೋದ್ಯಮ ಮತ್ತು ಕನ್ನಡ 


ಮತ್ತು ಸಂಸ್ಕತಿ ಹಾಗೂ ಯುವ ಸಬಲೀಕರಣ 
ಮತ್ತು ಕ್ರೀಡಾ ಸಚಿವರು 


ಪ್ರಶ್ನೆ 


ಉತ್ತರ 


Answer 


ಬೀದರ್‌ ಜಿಲ್ಲೆಯಲ್ಲಿ ಹೊಸದಾಗಿ 
ತಾಲ್ಲೂಕು ಕೀಡಾಂಗಣಗಳನ್ನು 
ನಿರ್ಮಿಸುವ ಪ್ರಸ್ತಾವನೆ ಸರ್ಕಾರದ 
ಮುಂದಿದೆಯೇ; 


ಬೀದರ್‌ ಜಿಲ್ಲೆಯ ಬಿದರ್‌ ನಲ್ಲಿ ಜಿಲ್ಲಾ ಕ್ರೀಡಾಂಗಣ, 
ಹುಮ್ನಾಬಾದ್‌, ಬಸವಕಲ್ಯಾಣ ಮತ್ತು ಔರಾದ್‌ 
ಗಳಲ್ಲಿ ತಾಲ್ಲೂಕು ಕ್ರೀಡಾಂಗಣಗಳನ್ನು 
ವಿರ್ಮಿಸಲಾಗಿದೆ. ಭಾಲ್ಕಿಯಲ್ಲಿ ತಾಲೂಕು 
ಕ್ರೀಡಾಂಗಣವನ್ನು ನಿರ್ಮಿಸಲು ಸೂಕ್ತ ವಿವೇಶನ 
ಲಭ್ಯವಾಗಿರುವುದಿಲ್ಲ. ಹೊಸದಾಗಿ 
ರಚನೆಗೊಂಡಿರುವ ಚಿಟಿಗುಷ್ಪ, ಕಮಲನಗರ ಮತ್ತು 
ಹುಲ್ಲೂರುಗಳಲ್ಲಿ ತಾಲ್ಲೂಕು ಕ್ರೀಡಾಂಗಣ 
ನಿರ್ಮಿಸಲು ಸೂಕ್ತ ನಿವೇಶನ ಲಭ್ಯವಾಗಿರುವುದಿಲ್ಲ. 
ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಬೀದರ್‌ ಜಿಲ್ಲೆ 
ರವರಿಗೆ ಕ್ರೀಡಾಂಗಣಗಳನ್ನು ನಿರ್ಮಿಸಲು ಸೂಕ್ತ 
ನಿವೇಶನ ಇಲ್ಲದಿರುವ ತಾಲ್ಲೂಕುಗಳಲ್ಲಿ ಸೂಕ್ತ 
ನಿವೇಶನವನ್ನು ಗುರುತಿಸಿ ಇಲಾಖೆಗೆ 
ಹಸ್ತಾಂತರಿಸುವಂತೆ ಕೋರಿ ಪತ್ರ ಬರೆಯಲಾಗಿದೆ. 


Bidar District Stadium has been constructed 
in Bidar Town and Taluka Stadiums have 


been built in Hum 
Aurad. Suitable 
construction of Ta 


nabad, Basavakalyan and 
and is not available for 
uk stadium at Bhalki and 


suitable land has not been available so for, 
for the construction of Taluk Stadium in 


newly formed C 


and Hulsoor taluks. 


has been written t 


itaguppa, Kamalanagar 
In this backdrop, a letter ; 
0 Deputy Commissioner, 


Bidar to identify and handover suitable land 


to the Departmen 


Taluk Stadium wherever 


stadiums. 


for the construction of 
there is no 


2016-17, 2017-18, 2018-19 ಹಾಗೂ 
2019-20ನೇ ಸಾಲಿನಲ್ಲಿ ಕ್ರೀಡಾಂಗಣ 
ನಿರ್ಮಾಣಕ್ಕೆ ಸರ್ಕಾರದಿಂದ ಎಷ್ಟು 
ಅನುದಾನ ಬಿಡುಗಡೆ ಮಾಡಲಾಗಿದೆ; 
ಬಳಕೆ ಆಗಿರುವ ಅನುದಾನ ಎಷ್ಟು; 
(ತಾಲ್ಲೂಕುವಾರು ವಿವರ 
ಒದಗಿಸುವುದು) 


2017-18ನೇ ಸಾಲಿನಲ್ಲಿ ಬೀದರ್‌ ತಾಲ್ಲೂಕಿನ 
ಬೀದರ್‌ ನಗರದಲ್ಲಿರುವ ನೆಹರೂ ಜಿಲ್ಲಾ 
ಕ್ರೀಡಾಂಗಣದ ಗ್ಯಾಲರಿ ಪ್ರನರ್‌ ನಿರ್ಮಾಣ ಹಾಗೂ 
ಪವಿಲಿಯನ್‌ ಕಟ್ಟಡದ ನವೀಕರಣ, ಆವರಣ 
ಗೋಡೆ ನಿರ್ಮಾಣ ಮತ್ತಿತರ ಕಾಮಗಾರಿಗಳನ್ನು 
ಒಟ್ಟು ರೂ 38779 ಲಕ್ಷ ವೆಚ್ಚದಲ್ಲಿ ಕಲ್ಯಾಣ- 
ಕರ್ನಾಟಿಕ ಪ್ರದೇಶಾಭಿವೃದ್ದಿ ಮಂಡಳಿ ವತಿಯಿಂದ 
ಕರ್ನಾಟಿಕ ರಾಜ್ಯ ಪೊಲೀಸ್‌ ವಸತಿ ನಿಗಮದ 
ಮೂಲಕ ಕೈಗೆತ್ತಿಕೊಳ್ಳಲಾಗಿದೆ. ಕಾಮಗಾರಿಯನ್ನು 
ದಿಸಾಂಕ: 15-12-2017 ರಂದು ಆರಂಭಿಸಲಾಗಿದ್ದು, 
ಇದುವರೆಗೆ ರೂ 37329 ಬಿಡುಗಡೆ 
ಮಾಡಲಾಗಿದೆ. 


ಲಕ್ಷ 


In the. year 2017- 
viewers gallery, 
building, construc 


8, reconstruction of the 
renovation of pavilion 
ion of compound wall 


and other works 


have been. taken up in 


Nehru District Stadium Bidar, at a cost of 
Rs.387.79 lakhs by the Kalyana Karnataka 


regional Developm 


ent Board through 


2019-20ನೇ ಸಾಲಿನಲ್ಲಿ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಇಲಾಖೆಯ ರಾಜ್ಯ ವಲಯದ ಬಂಡಬಾಳ 
ವೆಚ್ಚೆ ಕಾರ್ಯಕ್ರಮದಡಿ ಪ್ರಸಕ್ತ ಸಾಲಿನಲ್ಲಿ ರೂ 
100.00 ಲಕ್ಷ ವೆಚ್ಚದಲ್ಲಿ ಹೆಚ್ಚುವರಿ ಪ್ರೇಕ್ಷಕರ ಗ್ಯಾಲರಿ 
ಹಾಗೂ ಇತರೆ ಕಾಮಗಾರಿಗಳನ್ನು 
ಕೈಗೆತ್ತಿಕೊಳ್ಳಲಾಗಿದ್ದ, ರೂ 7500 ಲಕ್ಷಗಳನ್ನು 
ಕರ್ನಾಟಕ ರಾಜ್ಯ ಗ್ರಾಮೀಣ ಮೂಲ ಸೌಕರ್ಯ 
ಅಬಿವೃದ್ದಿ ನಿಗಮ ನಿಯಮಿತ ಇವರಿಗೆ ಬಿಡುಗಡೆ 
ಮಾಡಲಾಗಿದೆ. i 


2016-17 ಹಾಗೂ 2018-19 
ಕಹ್ರೀಡಾಂಗಣಗಳ ನಿರ್ಮಾಣಕ್ಕೆ 
ಅನುದಾನ ಬಿಡುಗಡೆ ಮಾಡಿರುವುದಿಲ್ಲ. 


ಸಾಲಿನಲ್ಲಿ 
ಯಾವುದೇ 


Karnataka Police Housing Corporation. The 
work Nas been commenced on 15.12.2017.| 
So far an amount of Rs. 373.29 has been 
released. 

During 2019-20 Department of Youth 
Empowerment and sports has taken up 
construction of the additional portion of the 
seating gallery and other works at a cost Rs. 
100.00 lakhs and Rs.75.00 lakhs has been 
released to Karnataka 
infrastructure Development Ltd. 
During 2016-17 and 2018-19 no funds 
released for the construction of any other 
Stadium. 


Regional 


ಬೀದರ್‌ ಜಿಲ್ಲೆಯ ವಿವಿಧ | ವೀದರ್‌ ಜಿಲ್ಲೆಯಲ್ಲಿ ಬಸವಕಲ್ಯಾಣ, ಹುಮ್ಮಾಬಾದ, | |) Bidar district Taluka Stadium in 
ತಾಲ್ಲೂಕುಗಳಲ್ಲಿ ನಿರ್ಮಿಸಲಾಗಿರುವ | ಔರಾದ್‌ ಗಳಲ್ಲಿ ನಿರ್ಮಿಸಿರುವ ತಾಲ್ಲೂಕು H 
ಕ್ಷೀಡಾಲಗಣಗಳ ಪೈಕಿ ಎಷ್ಟು | ಕ್ರೀಡಾಂಗಣಗಳು, ಬೀದರ್‌ ಜಿಲ್ಲಾ ಕ್ರೀಡಾಂಗಣ, Basavakalyan, Humnabad and Aurad, distrct 
ಚಾಲ್ತಿಯಲ್ಲಿವೆ: ಪ್ರತಿಯೊಂದಕ್ಕೂ | ಬಾಲ್ಕಿ SE ಸಪರ i stadium in Bidar and Indoor Hall in Bhalki 

»ು ಆಗಿರುವ ನಿರ್ವಹಕ ೭ ಗೆ f 2019-. ¢ ಸಾ . 
ಮ ಅಗಿತುವು ಸ ಮ ನರನ are used by sports persons and Public. 
(ತಾಲ್ಲೂಕುವಾರು ವಿವರ | ವೆಚ್ಚದ ವಿವರವನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. Details of the monthly maintenance 
ಒದಗಿಸುವುದು) 


expenses for the Year 2019-20 is provide in 
Annexure-1 


ಮೈಎಸ್‌ ಡಿ-/ಇಬಿಬಿ/34/2020 


ಹ 
(ಸಿ.ಟಿ.ರವಿ) 


ಪ್ರವಾಸೋದ್ಯಮ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು 


| 
| 
| 


ಅನುಬಂಧ-1 


ಬೀದರ್‌ ಜಿಲ್ಲೆಯ ವಿವಿಭತಾಲೂಕುಗಳಲಿರುವ ಕೀಡಾಲಂಗಣಗಳ 2019-20 ನೇ ಸಾಲಿನ ತಿಂಗಳವಾರು ನಿರ್ವಹಣಾ ಖರ್ಚು-ವೆಚ್ಚದ ವಿವರ 


(ರೂಗಳಲ್ಲಿ) 


ಇಸ 


ತಾಲ್ಲೂಘು 


ಏಪ್ರಿಲ್‌- 
2019 


ಮೇ- 
2019 


ಜೂನ್‌- 
2019 


ಜಪ 
2019 


ಆಗಸ್ಟ್‌: 
2019 


ಸೆಪ್ಟೆಂಬರ್‌ 
2019 


ಅಕ್ಕೋಬರ್‌- 
2019 


ಜನವರಿ- 
2020 


ಫೆಬ್ರವರಿ: 
2020 


ಷ್ಟು 


ಬಸವ ಕಲ್ಯಾಣ 
ತಾಲ್ಲೂಕು 
ಕ್ರೀಡಾಂಗಣದ 
ನಿರ್ವಹಣೆ ವೆಚ್ಚ 


5000 


11907 


6758 


5000 


5000 


15325 


5000 


5000 


ಹುಮನಾಬಾದ್‌ 
ತಾಲ್ಲೂಕು 
ಕ್ರೀಡಾಂಗಣದ 
ನಿರ್ವಹಣೆ ವಚ್ಚ 


5000 


5000 


5000 


5000 


5000 


5000 


5000 


5000 


5000" 


5000 


29880 


ಔರಾದ್‌ ತಾಲ್ಲೂಕು 
ಕ್ರೀಡಾಂಗಣದ 
ನಿರ್ವಹಣೆ ವೆಚ್ಚ 


5000 


5000 


5000 


5000 


5000 


5000 


5000 


5000 


5000 


5000 


5000 


55000 


ಬೀದರ್‌ 
ತಾಲ್ಲೂಕಿನಲ್ಲಿರುವ 
ಬೀದರ್‌ ಜಿಲ್ಲಾ 
ಶ್ರೀಡಾಂಗಣ, 
ಒಳಾಂಗಣ 
ಕ್ರೀಡಾಂಗಣ ಹಾಗೂ 
ಈಜುಕೊಳಗಳ 
ನಿರ್ವಹಣೆ ವೆಚ್ಚ 


15000 


21907 


16758 


16552 


15000 


15000 


25325 


16500 


73 


15000 


39880 


213904 


ಭಾಲ್ಕಿ ತಾಲ್ಲೂಕು 


ಾಪಾಾಮಾಪ 


ಬಾಂಗಣ ಕ್ರೀಡಾ 


ಹಾಲ್‌ ನಿರ್ವಹಣೆಗೆ 


ಮಾವುದೇ ವೆಚ್ಚ ಧರಿಸಿರುವುದಿಲ್ಲ. 


ಇಷ್ಟುವಚ್ಚ 


30000 


43814 


33516 


33104 


30000 


30000 


7 


50650 


33000 


33964 


30000 


79760 


427808 


